ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1731 
ಮಾನ್ಯ ಸದಸ್ಯರ ಹೆಸರು : ಶ್ರೀಳೆ.ಹರೀಶ್‌ ಕುಮಾರ್‌ 
(ವಿಧಾನಸಭಾ ಕೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 14.03.2022 
ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ತ್ರ ಪ್ರಶ್ನೆಗಳು ಉತ್ತರ 
ಸಂ 
ಅ) |ದಕ್ಕಿಣ ಕನ್ನಡ ಜಿಲ್ಲೆಯಲ್ಲಿ] * ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ 1 
ಜಿಲ್ಲಾ ಹಾಗೂ ತಾಲ್ಲೂಕು ಡಯಾಲಿಸಿಸ್‌ ಘಟಕ ಹಾಗೂ ೩4 ತಾಲ್ಲೂಕು 
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಲ್ಲಿ ತಲಾ 1 ಡಯಾಲಿಸಿಸ್‌ ಘಟಕ 
EAE ಕಾರ್ಯನಿರ್ವಹಿಸುತಿದೆ. 
ಭಕ ಡಯಾಲಿಸಿಸ್‌ | , ಸ್ಫುಸಿತಿಯಲ್ಲಿರುವ ಡಯಾಲಿಸಿಸ್‌ ಯಂತ್ರಳಗೆ 
ಘಟಕಗಳ ಸಂಖ್ಯೆ ಎಷ್ಟು; ವಿವರ ಈ ಕೆಳಕಂಡಂತೆ ಇರುತ್ತದೆ. 
ಇವುಗಳಲ್ಲಿ ಎಷ್ಟು 
ಸುಸ್ಥಿತಿಯಲ್ಲಿವೆ; ಹಾಗೂ ಆಸ್ಪತ್ರೆ ವಿವರ ಡಯಾಲಿಸಿಸ್‌ 
ಎಷ್ಟು ದುರಸ್ಮಿಯಲ್ಲಿವೆ ಯಂತ್ರಗಳ ಸಂಖ್ಯೆ 
ಹಾಗೂ ರೋಗಿಗಳ ಜಿಲ್ಲಾ ಆಸ್ಪತ್ರೆಯಲ್ಲಿ 23 
ಸಂಖ್ಯೆಗೆ ಅನುಗುಣವಾಗಿ PON ಮ 5 2 
F A ತಾಲ್ಲೂಕು ಸರ್ಕಾ ಪುತ್ತೂರು - 
pee ಆಸ್ಪತ್ರೆಗಳಲ್ಲಿ ಬೆಳ್ತಂಗಡಿ - 08 
ಘಟಿಕಗಳ ಅಗತ್ಯವಿದೆ ಸಳ 07 
ಎಂಬ ಮಾಹಿತಿ ಸರ್ಕಾರಕ್ಕೆ ಒಟ್ಟು 26 


ಇರುವುದೆ; 

*° ತಾಲ್ಲೂಕು ಆಸ್ಪತ್ರೆ ಪುತ್ತೂರಿನಲ್ಲಿ ಎರಡು 
ಡಯಾಲಿಸಿಸ್‌ ಯಂತ್ರಗಳು ದುರಸ್ಥಿಯಲ್ಲಿವೆ. 

* ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ 06 
ಡಯಾಲಿಸಿಸ್‌ ಯಂತ್ರಗಳ ಅವಶ್ಯವಿರುತ್ತದೆ. 


ಆ) [ಹಜ್ಸಿವರಿ ಡಯಾಲಿಸಿಸ್‌ 


ಘಟಕಗಳನ್ನು ಸಾಪಿಸುವ | "* ಅವಶ್ಯಕತೆಗನುಗುಣವಾಗಿ ಹೆಚ್ಚುವರಿ ಡಯಾಲಿಸಿಸ್‌ 
%; C3 ಯ 


ಯಂತ್ರಗಳನ್ನು ಅಳವಡಿಸಲು ಕ್ರಮವಹಿಸಲಾಗಿದೆ. 


_ 
ಪಡ ನಿ ಇ ಎರಡು ಪಾಳಿಯಲ್ಲಿರುವ ಡಯಾಲಿಸಿಸ್‌ 
ದನ್‌ ಮಾಹಿತ ಸೇವೆಯನ್ನ ಮೂರು ಪಾಳಿಯಲ್ಲಿ ಒದಗಿಸಲು 
ನೀಡುವುದು) ಕ್ರಮವಹಿಸಲಾಗುತ್ತಿದೆ. 


ಆ.ಕು.ಕ 22 ಎಸ್‌.ಟಿ.ಕ್ಯೂ 2022 


೬ 


(ಡಾ॥ ಕೆ.ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಮೈದ್ಯಕೀಯ ಶಿಕ್ಷಣ ಸಚಿವರು 


